ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1315(1529) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶೀಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಅಕ್ರಮವಾಗಿ ನೆಲೆಸಿರುವ ವಿದೇಶಿ ವಲಸಿಗರು 


(ಅ) ಬೆಂಗಳೂರಿನಲ್ಲಿ ಕಳೆದ ಮೂರು ವರ್ಷಗಳಲ್ಲಿ (2018, 2019 ಮತ್ತು 2020) ವಿವಿಧ 
ಬಗೆಯ ವೀಸಾ ಮೇಲೆ ಹಾಲಿ ನೆಲೆಸಿರುವ ವಿದೇಶಿ ವಲಸಿಗರ ಸಂಖ್ಯೆ ಎಷ್ಟು; ಯಾವ ಯಾವ 
ಕಾರಣಗಳಿಗಾಗಿ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ; ವಿದೇಶಿ ವಲಸಿಗರ 
ನೋಂದಣಿಯನ್ನು ಎಲ್ಲಿ ಮಾಡಿಕೊಳ್ಳಲಾಗುತ್ತಿದೆ; ವಿಮಾನ ನಿಲ್ದಾಣದ ಬಳಿಯೇ ವಿದೇಶಿ 
ವಲಸಿಗರ ನೋಂದಣಿ ಕೇಂದ್ರ ತೆರೆದು ಬೆಂಗಳೂರಿನಲ್ಲಿ ನೆಲೆಸಲು ಬರುವ ವಿದೇಶಿ 
ವಲಸಿಗರನ್ನು ನೋಂದಣಿ ಮಾಡಿ ಕ್ರಮಬದ್ದವಾಗಿ ವಿದೇಶಿ ವಲಸಿಗರ ವಹಿಯನ್ನು 
(ರಿಜಿಸ್ಟರ್‌) ನಿರ್ವಹಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೇ; 


(ಆ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ವೀಸಾ ಅವಧಿ ಮುಗಿದರೂ ಕೂಡಾ 
ಬೆಂಗಳೂರಿನಲ್ಲಿಯೇ ಅಕ್ರಮವಾಗಿ ನೆಲೆಸಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರುವ 
ವಿದೇಶಿ ವಲಸಿಗರನ್ನು ಪತ್ತೆಹಚ್ಚಿ ಅವರನ್ನು ಗಡಿಪಾರು ಮಾಡಲ ಕುಮ 
ಜರುಗಿಸಲಾಗಿದೆಯೇ; ಜರುಗಿಸಿದ್ದಲ್ಲಿ, ಎಷ್ಟು ಪ್ರಕರಣಗಳಲ್ಲಿ ಈ ರೀತಿ ಕುಮ 
ತೆಗೆದುಕೊಳ್ಳಲಾಗಿದೆ; ವೀಸಾ ಅವಧಿ ಮುಗಿದ ನಂತರ ತಮ್ಮ ದೇಶಗಳಿಗೆ ಮರಳಲು ಅವರಿಗೆ 
ನೋಟೀಸ್‌ ನೀಡುವ ಕ್ರಮ ಜರುಗಿಸಲಾಗಿದೆಯೇ; 


(ಇ) ಅಕ್ರಮ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರುವ ವಿದೇಶಿಯರ ಮೇಲೆ ಬೆಂಗಳೂರು 
ನಗರದ ನ್ಯಾಯಾಲಯದಲ್ಲಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ವಿದೇಶಿ ವಲಸಿಗರ ಅಕ್ರಮ 
ವಲಸೆ ಹಾಗೂ ನೆಲೆಸುವಿಕೆ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ತ್ವರಿತ 
ಕೋರ್ಟ್‌ ರಚನೆ ಮಾಡಿ ಪ್ರಕರಣಗಳನ್ನು ಬೇಗ ಬಗೆಹರಿಸಿ, ಅಪರಾಧ ಪ್ರಕರಣಗಳಲ್ಲಿ 
ತೊಡಗಿರುವ ವಿದೇಶಿ ವಲಸಿಗರನ್ನು ಗಡಿಪಾರು ಮಾಡಲು ಕ್ರಮ ಜರುಗಿಸಲಾಗುವುದೇ? 


